ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ನೌಕರರ ರಾಜ್ಯ ಬಿಮಾ ನಿಗಮದ (£10 ಬಗ್ಗೆ 
ಶ್ರೀ ಕೆ. ಅಬುಲ್‌ ಜಬ್ಬಾರ್‌ (ನಾಮನಿರ್ದೇಶನ ಹೊಂದಿದವರು) :- 
08 (41) ಮಾನ್ಯ ಕಾರ್ನಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ನೌಕರರ ರಾಜ್ಯ ವಿಮಾ ನಿಗಮ (£51೦ ಸ್ಥಾಪನೆ & ನಿರ್ವಹಣೆಯಲ್ಲಿ ಕೇ೦ದ್ರ ಮತ್ತು ರಾಜ್ಯ 
ಸರ್ಕಾರಗಳ ಪಾಲು ಎಷ್ಟು; 


(ಆ) ವಿಮಾ ವ್ಯಾಪ್ಲಿಗೆ ಒಳಪಡಲು ನೌಕರರಿಗೆ ಇರುವ ಮಾನದಂಡವಬೇನು; 
(ಇ) ವಿಮಾ ವ್ಯಾಪ್ಲಿಗೆ ಬರುವ ನೌಕರರಿಗೆ ಲಭ್ಯವಿರುವ ಚಿಕಿತ್ಸೆಗಳಾವುವು; 


(ಈ) ನೌಕರರು ತುರ್ತು ಅನಾರೋಗ್ಯ/ ಮಾರಣಾಂತಿಕ/ ದೀರ್ಫಾವಧಿ ರೋಗಕ್ಕೆ ತುತ್ತಾದಲ್ಲಿ ಅಥವಾ 
ವಿಮಾ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಮರಣ ಹೊಂದಿದಲ್ಲಿ ನೌಕರರಿಗೆ ತಕ್ಷಣಕ್ಕೆ ಮತ್ತು 
ತದನಂತರ ಸಿಗಬಹುದಾದ ನೆರವು/ ಪರಿಹಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸುವುದು? 


